ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 642 (726) 

ಸದಸ್ಯರ ಹೆಸರು : ಶ್ರೀ ಎಲ್‌.ಭೋಜೇಗೌಡ(ಶಿಕ್ಷಕರ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ : 20.12.2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ವದ್ಯಾಗಮ ಕಾರ್ಯಕ್ರಮಕ 
ಕೋವಿಡ್‌-19 ಖಾಯಿಲೆಗೆ ತುತ್ತಾಗಿ ಚೇತರಿಸಿಕೊಂಡಿರುವವರ 
ಶಿಕ್ಷಕರ ಮಾಹಿತಿ ಈ ಕೆಳಕಂಡಂತಿದೆ. 


ನಿಯೋಜನೆಗೊಂಡ ಶಿಕ್ಷಕರ ಸಂಖೆ 
ಎಷ್ಟು ಈ ಪೈಕಿ ಕೋವಿಡ್‌ 
ಖಾಯಿಲೆಗೆ ತುತ್ತಾಗಿ 
ಚೇತರಿಸಿಕೊಂಡವರು ಎಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ -1ರಲ್ಲಿ ನೀಡಲಾಗಿದೆ. 


ನಿಯಂತ್ರಣಕ್ಕೆ —ಾ—— 


ವಿಡ್‌ 


peed ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೋವಿಡ್‌-19ರ 
ಜದ RUN ede | ನಿಯಂತ್ರಣ ಕಾರ್ಯಕ್ಕೆ ನಿಯೋಜನೆಗೊಂಡು ಈ ಖಾಯಿಲೆಗೆ 
EE. Be ತುತ್ತಾಗಿ ಮರಣ ಹೊಂದಿದ ಶಿಕ್ಷಕರ ಕುಟುಂಬದವರಿಗೆ 
ಫಜಾಕಟನು adel ಪರಿಹಾರ ಧನ ಮಂಜೂರಾತಿಗೆ ಸಂಬಂಧಿಸಿದಂತೆ ಉಪ 
ನೀಡಿದ್ದ ಲ್ಲಿ ಎಷ್ಟು ಸ ಶಿಕ್ಷಕರ ಕ ds ಒಟ್ಟು 09 ಪ್ರಸ್ತಾವನೆಗಳು 
ಮ ' ಸ್ಟೀಕೃತಗೊಂಡಿರುತ್ತವೆ. ಇದರಲ್ಲಿ ಇಬ್ಬರು ಶಿಕ್ಷಕರಿಗೆ 
ಬಷ್ಟಿಷ್ಟು ಪರಿಹಾರ ನೀಡಲಾಗಿದೆ. ' ಸರ್ಕಾರದಿಂದ ಮಂಜೂರಾತಿ ಆದೇಶ ನೀಡಿದ್ದು, 
ಮ 8 ನಕ ಸಂಬಂ ಉಪನಿರ್ದೇಶಕರುಗಳಿಗೆ ಮಂಜೂರಾತಿಗಾಗಿ 
ei _ ಸಲು ತಿಳಿಸಲಾಗಿರುತ್ತದೆ. 02 ಪ್ರಸ್ತಾವನೆಗಳು 
a je ಪರಿಶೀಲನೆಯಲ್ಲಿರುತ್ತದೆ. ಉಳಿದ 05 
ಸಾವನೆಗಳಲ್ಲಿರುವ ಮಾಹಿತಿಯನ್ನು ಪರಿಶೀಲಿಸಿ 
ಸುವಂತೆ ತಿಳಿಸಿ ಉಪನಿರ್ದೇಶಕರಿಗೆ ಹಿಂದಿರುಗಿಸಿದೆ. 


ನ್ಯ 


&e 


| 
| 

ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು ಕೋವಿಡ್‌-19ರ 
ಯಂತಾ ನಿಯೋಜನೆಗೊಂಡು ಈ ಖಾಯಿಲೆಗೆ 
ತುತ್ತಾಗಿ ಮರಣ ಹೊಂದಿದ ಶಿಕ್ಷಕರ ಕುಟುಂಬದವರಿಗೆ 
ಪರಿಹಾರ ಧನ ಮಂಜೂರಾತಿಗೆ ಸಂಬಂಧಿಸಿದಂತೆ 
' ಉಪನಿರ್ದೇಶಕರಿಂದ ಈವರೆಗೆ ಒಟ್ಟು 02 ಪ್ರಸ್ತಾವನೆಗಳು 
Nes ತಗೊಂಡಿದ್ದು. ಇದರಲ್ಲಿ 0i ಪ್ರಸ್ತಾವನೆಯನ್ನು 
'ಸಂಬ ೦ಧಿಸಿದ ಉಪನಿರ್ದೇಶಕರಿಗೆ ಕಳುಹಿಸಿ RE 
| ಕ್ರಮವಹಿಸಲು ಅನುಮತಿ ನೀಡಿದೆ ಹಾಗೂ ಒಂದು 
ಪ ಮ ಆಯುಕ್ತರ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. 
ವಿ ವರವನ್ನು ಅನುಬಂಧ- 2ರಲ್ಲಿ ನೀಡಲಾಗಿದೆ. 


ವಿಡ್‌ ನಿಯಂತ್ರಣಕ್ಕಾಗಿ | ಸರ್ಕಾರಿ ಆದೇಶ 'ಸಂಖ್ಯೇಆಇ "190 'ಪೆಜ್ಜಿ 1/2020 |] 

ನಿಯೋಜನೆಗೊಂಡಿರುವ ಶಿಕ್ಷಕರಿಗೆ | ದಿನಾ೦ಕ:07-08-2020ರ ಆದೇಶದಂತೆ ಕೋವಿಡ್‌ 

ಆರೋಗ್ಯ ರಕ್ಷಣೆಗಾಗಿ | ನಿಯಂತ್ರಣಕ್ಕಾಗಿ ನಿಯೋಜನೆಗೊಂಡಿರುವ ಶಿಕ್ಷಕರುಗಳ 

ಒದಗಿಸುತ್ತಿರುವ ಸವಲತ್ಸುಗಳೇನು? ಆರೋಗ್ಯ ರಕ್ಷಣೆಗಾಗಿ ವ್ಯಾಕ್ತಿನ್‌ ಹಾಕಿಸಲಾಗಿರುತ್ತದೆ ಹಾಗೂ 

(ವಿವರ ನೀಡುವುದು) ಮಾಸ್ಕ್‌, ಸ್ಯಾನಿಟೈಸರ್‌, ಗ್ಲೌಸ್‌, ಫೇಸ್‌ ಶೀಲ್ಡ್‌ ಗಳನ್ನು 
| ಒದಗಿಸಲಾಗಿರುತ್ತದೆ. 


ಸಂಖ್ಯೆ: ಇಪಿ 116 ಎಲ್‌ಬಿಪಿ 2021 


